2019-20ನೇ ಸಾಲಿನ ಪ್ರೌಢ ಶಾಲೆಗಳ ನೋಂದಣಿಯ ಬಗ್ಗೆ 


ಶ್ರೀ ಕೆ. ಹರೀಶ್‌ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 


21 (280) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2019-20ನೇ ಶೈಕ್ಷಣಿಕ ಸಾಲಿನಲ್ಲಿ ಹೊಸದಾಗಿ ಅನುದಾನ ರಹಿತ ಪ್ರೌಢ ಶಿಕ್ಷಣಕ್ಕೆ (೨ನೇ ಮತ್ತು 
10ನೇ ತರಗತಿಗೆ) ಎಷ್ಟು ಶಾಲೆಗಳು ನೋಂದಣಿಗೆ ಅರ್ಜಿ ಸಲ್ಲಿಸಿವೆ ; 


(ಆ) ಈಗಾಗಲೇ ನೋಂದಣಿ ನೀಡಿದ ಸಂಸ್ಥೆಗಳ ಸಂಖ್ಯೆ ಎಷ್ಟು ? 


